ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸಂಖ್ಯೆ: 1117 (1372) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ಸ್ನಳೀಯ ಅಗತ್ಯತೆಗೆ ಅನುಗುಣವಾಗಿ ಪಡಿತರ ವಿತರಣೆಯ ಕುರಿತು 


(ಅ) ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಹಕಾರ ಸಂಘದ ಅಧೀನದ 
ಪಡಿತರ ವಿತರಣಾ ಕೇಂದ್ರಗಳು ಮತ್ತು ಖಾಸಗಿ ಪಡಿತರ ವಿತರಣಾ ಕೇಂದ್ರಗಳ ಸಂಖ್ಯೆ 
ಎಷ್ಟು; ಅವುಗಳು ಯಾವುವು; (ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು 
ಮಾಹಿತಿಯನ್ನು ಒದಗಿಸುವುದು) ಪಡಿತರ ವಿತರಣಾ ಕೇಂದ್ರದ ಮಂಜೂರಾತಿಗೆ 
ಇರುವ ಮಾನದಂಡಗಳು ಯಾವುವು; (ಆದೇಶದ ಪ್ರತಿಯನ್ನು ಒದಗಿಸುವುದು) 


(ಆ) ಎಪಿಎಲ್‌ ಮತ್ತು ಬಿಪಿಎಲ್‌ ಪಡಿತರ ಚೀಟಿದಾರರಿಗೆ ವಿತರಿಸಲಾಗುತ್ತಿರುವ 
ಪಡಿತರಗಳು ಯಾವುವು; ಅವುಗಳ ಪ್ರಮಾಣವೆಷ್ಟು; ಇವುಗಳ ಗುಣಮಟ್ಟದ 
ಪರಿಶೀಲನೆಗೆ ಸಮಿತಿಯನ್ನು ರಚಿಸಲಾಗುತ್ತಿದೆಯೇ; ಕಳಪೆ ಗುಣಮಟ್ಟದ ಪಡಿತರದ 
ವಿತರಣೆ ತಪ್ಪಿಸಲು ಸರಕಾರ ಕೈಗೊಂಡ ಕ್ರಮಗಳು ಯಾವುವು; 


(ಇ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಳಿಯ ಕೆಂಪು ಅಕ್ಕಿ, (Boiled Rice) 
ಬೇಡಿಕೆಯಿದ್ದು, ಸ್ಥಳೀಯವಾಗಿ ಬೆಳೆದ ಈ ಕೆಂಪು ಅಕ್ಕಿ (Boiled Ric) ಪಡಿತರ 
ವಿತರಣೆಗೆ ಸರಕಾರ ಕ್ರಮವಹಿಸುವುದೇ? 


